ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 563 


ಸದಸ್ಯರ ಹೆಸರು 


: ಶ್ರೀ ಆರ್‌. ಧರ್ಮಸೇನ 


ಉತ್ತರಿಸಬೇಕಾದ ದಿನಾಂಕ : 24.09.2020 
ಉತ್ತರಿಸುವ ಸಜಿವರು : ಗೃಹ ಸಚಿವರು. 
ಪ ಪತ್ರಕ ] 


ರಾಜ್ಯದ ಎಷ್ಟು ಜನ ಹಾಲಿ ಮತ್ತು ಮಾಜಿ 
ಸಂಸದರು ಮತ್ತು ಶಾಸಕರುಗಳಿಗೆ ರಕ್ಷಣಾ 
ವ್ಯವಸ್ಥೆಯನ್ನು ಮಾಡಲಾಗಿದೆ? ಹಾಗೂ 
ಯಾವ ರೀತಿಯ ರಕ್ಷಣೆ ಒದಗಿಸಲಾಗಿದೆ? 


(ಳೆದ 03 ವರ್ಷಗಳ ಮಾಹಿತಿ 
ನೀಡುವುದು) 

ರಕ್ಷಣಾ ವ್ಯವಸ್ಥೆ ಮಾಡಲು ಇರುವ 
ಮಾನದಂಡಗಳೇನು? ನಿಯಮಗಳೇನು? 


(ವಿವರ ನೀಡುವುದು) 


ಹೆಚ್‌ ಡಿ 280 ಎಸ್‌ ಎಸ್‌ ಟಿ 2020 


ರಾಜ್ಯದ ಗಣ್ಯ ವ್ಯಕ್ತಿಗಳಿಗೆ (ಮಾಜಿ ಶಾಸಕರು/ಮಾಜಿ 
ಸಂಸದರುಗಳನ್ನು ಒಳಗೊಂಡಂತೆ) ಅಂಗರಕ್ಷಕ 
ಭದ್ರತೆಯನ್ನು/ವರ್ಗೀಕೃತ ಭದ್ರತೆಯನ್ನು ಸ್ಥಳೀಯ ಪರಿಸ್ಥಿತಿ 
ಮತ್ತು ಬೆದರಿಕೆಯ  ಸ್ಪರೂಪಕ್ಕೆ ಅನುಗುಣವಾಗಿ 
ನೀಡಲಾಗುತ್ತಿದೆ. ಕಳೆದ ಮೂರು ವರ್ಷಗಳಲ್ಲಿ ಒಟ್ಟು 247 
ಗಣ್ಯ ವ್ಯಕ್ತಿಗಳಿಗೆ ಭದ್ರತೆ ಒದಗಿಸಲಾಗಿರುತ್ತದೆ. ಸುರಕ್ಷತೆಯ 
ಹಿನ್ನೆಲೆಯಲ್ಲಿ ಹೆಸರುಗಳನ್ನು ನೀಡಿರುವುದಿಲ್ಲ. 


X A ಕ್ಸ್‌ | 


AN AAA ! 
Aah 


(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು 


